ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 538 | 
ಸದಸ್ಕರ ಹೆಸರು ಶ್ರೀ ಎಸ್‌ ವ್ಲಿ ಸಂಕನೂರ (ಪದವೀಧರರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 18.07.2019 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿ 

Hokkkk 
ಪೆ ಉತ್ತರ 

ಅ) | ರಾಜ್ಯದಲ್ಲಿ ಜಲ, ಪವನ ಸೌರ, ಉಷ್ಪ ರಾಜ್ಯಕ್ಕೆ, 2018-19 ನೇ ಸಾಲಿನಲ್ಲಿ ವಿವಿಧ ಮೂಲಗಳಿಂದ ಲಭ್ಯವಾಗಿರುವ ವಿದ್ಯುತ್‌ 
(ಥರ್ಮಲ್‌) ಅಣುಶಕ್ತಿ ಮುಂತಾದ | ಪ್ರಮಾಣದ ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 
ಮೂಲಗಳಿಂದ ಒಟ್ಟು ಎಷ್ಟು ವಿದ್ಯುಚ್ಛಕ್ತಿ p 
ಉತ್ಪಾದನೆಯಾಗುತ್ತಿದೆ; (ಪ್ರತ್ಛೇಕ ವಿವರ 
ನೀಡುವುದು) 

ಆ) | ಒಟ್ಟು ಉತ್ಪಾದನೆಯಲ್ಲಿ ಬೃಹತ್‌ ಮತ್ತು ರಾಜ್ಯಕ್ಕೆ, ವಿವಿಧ ಮೂಲಗಳಿಂದ ಲಭ್ಯವಾಗಿರುವ ವಿದ್ಯುತ್ತನ್ನು ರಾಜ್ಯದ ವಿವಿಧ ವರ್ಗದ 
ಮಧ್ಯಮ ಕೈಗಾರಿಕೆಗಳಿಗೆ ಹಾಗೂ ಕೃಷಿ | ಗ್ರಾಹಕರುಗಳಿಗೆ ಸರಬರಾಜು ಮಾಡಲಾಗಿದ್ದು, ವಿದ್ಯುತ್‌ ಸರಬರಾಜು ಕಂಪನಿವಾರು, 
ನೀರಾವರಿಗೆ ಎಷ್ಟು ಬಳಕೆಯಾಗುತ್ತಿದೆ; | ಗ್ರಾಹಕರ ಬಳಕೆವಾರು ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 
ಅದರಂತೆ ವಾಣಿಜ್ಯ ಮತ್ತು ಗೃಹ ಬಳಕೆಗೆ R 
ಎಷ್ಟು ಉಪಯೋಗವಾಗುತ್ತಿದೆ; (ವಿವರವಾದ 
ಮಾಹಿತಿ ನೀಡುವುದು) 

ಇ) | ರಾಜ್ಯದಲ್ಲಿ ವಿದ್ಯುತ ಕೊರತೆ ಇದೆಯೇ, ಪ್ರಸ್ತುತ, ರಾಜ್ಯದಲ್ಲಿ ಬೇಡಿಕೆಗೆ ತಕ್ಕಂತೆ ವಿದ್ಯುತ್‌ ಪೂರೈಕೆಯಾಗುತ್ತಿದ್ದು, ಕೊರತೆಯು 
ಹಾಗಿದ್ದಲ್ಲಿ, ಅದನ್ನು ಯಾವ "ರೀತಿ | ಇರುವುದಿಲ್ಲ. 
ನಿಭಾಯಿಸಲಾಗುತ್ತಿದೆ; (ಮಾಹಿತಿ | ಒಂದುವೇಳೆ ವಿದ್ಯುತ ಕೊರತೆ ಉಂಟಾದಲ್ಲಿ, ತಾತ್ಕಾಲಿಕ ಕೊರತೆಯನ್ನು ನೀಗಿಸಲು 
ನೀಡುವುದು) ಎಸ್ಕಾಂಗಳು ಕೋರಿಕೆಯನ್ನು ಸಲ್ಲಿಸಿದ ನಂತರ, ವಿದ್ಯುತ್ತನ್ನು ಎನರ್ಜಿ ಎಕ್ಸ್‌ ಚೇಂಜ್‌ 

| ಮುಖಾಂತರ ದಿನವಹಿ ಅವಶ್ವಕತೆಯ ಆಧಾರದ ಮೇಲೆ ವಿದ್ವುತ್‌ ಖರೀದಿ ಮಾಡಲಾಗುತ್ತದೆ. 

ಈ) | ವಿವಿಧ ರೀತಿಯಲ್ಲಿ ಉತ್ಪಾದನೆಯಾಗುವ ರಾಜ್ಯದಲ್ಲಿ ಜಲವಿದ್ಯುತ್‌, ಶಾಖೋತ್ಪನ್ನ ಪವನ ವಿದ್ಯುತ, ಸೌರಶ್ತಿ ಇತರೆ 

| ವಿದ್ಯುತ್‌ ಶಕ್ತಿಯಲ್ಲಿ ಯಾವ' ಮೂಲದ | ಅಸಂಪ್ರದಾಯಿಕ ಮೂಲಗಳು (ಕೋ-ಜನ್‌, ಬಯೋಮಾಸ್‌, ಕ್ಯಾಪ್ಲೀವ್‌, ಮಿನಿಹೈಡಲ್‌) 
ಉತ್ಪಾದನೆ ನಿಭಾಯಿಸಲಾಗುತ್ತಿದೆ;, (ಮಾಹಿತಿ ಬೃಹತ್‌ ಐಪಿಪಿ (ಯುಪಿಸಿಎಲ್‌) ಕೇಂದದಿಂದ ರಾಜ್ಯದ ಪಾಲು (ಶಾಖೋತ್ಪನ್ನ ಮತ್ತು 
ನೀಡುವುದು) ಅಣುವಿದ್ಯುತ್‌), ಈ ಮೂಲಗಳಿಂದ ವಿದ್ಯುತ್ತಿನ ಉತ್ಪಾದನೆಯಾಗುತ್ತಿದ್ದು, ಹಾಗೆಯೇ ಈ 
| ಎಲ್ಲಾ ಮೂಲಗಳಿಂದಲೂ ವಿದ್ರುತ್ತಿನ ಉತ್ಪಾದನೆಯನ್ನು ನಿಭಾಯಿಸಲಾಗುತಿದೆ. 

“| 4) ರೈತರ ನೀರಾವರಿ ಕೆಲಸಕ್ಕಾಗಿ ವಿದ್ಯುತ್ತಿನ ರಾಜ್ಯದಾದ್ಯಂತ, ಸರ್ಕಾರದ ಆದೇಶದಂತೆ ರೈತರ ನೀರಾವರಿ ಪಂಪ್‌ ಸೆಟ್‌ ಗಳಿಗೆ 
ಕೊರತೆ ಇದೆ ಎಂಬ ರೈತರ ಕೂಗು | ಹಗಲಿನ ವೇಳೆ 4 ಗಂಟೆಗಳು ಹಾಗೂ ರಾತ್ರಿಯ ವೇಳೆ 3 ಗಂಟೆಗಳ ಕಾಲ 3 ಫೇಸ್‌ 
ಇರುವುದು ಸರ್ಕಾರದ ಗಮನಕ್ಕೆ ವಿದ್ಯುತ್ತನ್ನು (ದಿನವಹಿ 7 ಗಂಟೆಗಳ ಕಾಲ) ಪೂರೈಕೆ ಮಾಡಲಾಗುತ್ತಿದ್ದು, ವಿದ್ಯುತ್‌ ಕೊರತೆ 
ಬಂದಿದೆಯೇ; ಹಾಗಿದ್ದಲ್ಲಿ. ಆದನ್ನು | ಇರುವುದಿಲ್ಲ. 
ಪರಿಹರಿಸಲು ಯಾವ ಕಮ | ತಾಂತ್ರಿಕ ಸಾಧ್ಯತೆ ಇರುವ ಪ್ರದೇಶಗಳಲ್ಲಿ. ರೈತರ ನೀರಾವರಿ ಹಂಪ್‌ ಸೆಟ್‌ ಗಳಿಗೆ ಹಗಲಿನ 

- | ಕೈಗೊಳ್ಳಲಾಗಿದೆ? ಮ ನಿರಂತರ 7 ಗಂಟೆಗಳ ಕಾಲ 3 ಫೇಸ್‌ ವಿದ್ಯುಶ ಪೂರೈಕೆ ಮಾಡಲಾಗುತ್ತಿದೆ. 


ಸಂಖ್ಯೆ: ಎನರ್ಜಿ 67 ಇಬಿಎಸ್‌ 2019 


ps 


(ಹೆಚ್‌.ಡಿ.ಕುಮಾರಸ್ವಾಮಿ) 


ಕರ್ನಾಟಕ ವಿಧಾನ ಪರಿಪತಿನ 


ರಾ ರಾಜ್ಯಕ್ಕೆ 2018-19 ನೇ ಸಾಲಿನಲ್ಲಿ ವಿವಿಧ ಮೂಲಗಳಿಂದ ಲಭ್ಯವಾಗಿರುವ ವಿದ್ಯುತ್‌ ಪಮಾಣದ ವಿವರಗಳು ಕೆಳಕಂಡಂತಿವೆ. 


ವಿದ್ಯುತ್ತಿನ”“ಮೂಲಗಳು 


2018-19 


(ಮಿ.ಯೂ.ಗಳಲ್ಲಿ) 


ಜಲವಿದ್ದುತ್‌ 


1994.53 


ಶಾಖೋತ್ಪನ್ನ 


1255472 


ಪವನ ವಿದ್ದುತ್‌ ಸೌರಶಕ್ತಿ ಹಾಗು ಇತರೆ 
ಅಸಂಪ್ರದಾಯಿಕ ಮೂಲಗಳಿಂದ 


22082.93 


5342.46 


24170.84 


76145.48 


ಕರ್ನಾಟಕ ವಿಧಾನ ಪರಿಷತ್ತಿನ. ಮಾನ್ಯ ಸದಸ್ಯರಾದ ಶೀ. ಎಸ್‌.ವಿ ಸಂಕನೂರ ರವರ ಚುಕ್ಕೆ ಗುರುತಿನ 


ಸ ಅನುಬಂಧ -2 


2018-19 ನೇ .ಸಾಲಿನಲಿ ರಾಜ್ಯದಲ್ಲಿ ವಿವಿಧ ಮೂಲಗಳಿಂದ ಲಭ್ಯವಾದ ಫ ಐಡ್ಯುತ್ತನ್ನು, 


[52 


ಮಾಡಲಾಗುತ್ತಿದ್ದು, ವಿದ್ಯುತ್‌ ಸರಬರಾಜು ಕಂಪನಿವಾರು, ಗಾಹಕರ ಬಳಕೆವಾರು 


ವಿವರಗಳು ಕೆಳಕಂಡಂತಿವೆ. 


ಏವಿಧ "ವರ್ಗದ ಗ್ರಾಹಕರುಗಳಿಗೆ ಸರಬರಾಜು 


Lest ioplA&iCL loly 2c July-2019(Kan} 


[ಬಳಳ ವಗ TR ಮ.ವಿ.ಕಂ ಚಾವಿಸಿನಿ [ಹುವಿಕ* [ಗುವಾ 
ಗೃಹ ಬಳಕ 75 1445.39 1126.10 1753.42 [139594 ] 
§ ಕೈಗಾಂತ 5729.60 [101974 911.32 [160370 Tis 
ವಾಣಿ Ts 1570.72 43083 60287 | 419.03 
| ನೀರಾವರಿ ಪಂಜ್‌ 172085 1638.66 / 2906.32 | 727123 [5 | 
| ಸೆಟ್‌' ಹ 3 ೫ 
ಜಾ 4 3 A ನ 
ದಾರಿದೀಪ 14999೨ | 69.83 ) 117.49 152.09 [752 69 
| ಇತರೆ sos [431 62 [nes 52 /6575s Joa 
* ಹುಕ್ಕೇರಿ ಗಾಮೀಣ ವದ್ಧುತ್‌ ಸಹಕಾರಿ ಸಂಘದ ವತಿಯಿಂದ ಹುಕ್ಕೇರಿ ತಾಲ್ಲೂಕಿನಲ್ಲಿ ವಿದ್ಯುತ್‌ ಸರಬರಾಜು ಮಾಡಲ ಾಗುತ್ತಿರುವ 


7) 


